ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು. 


ಪ್ರ ಪ್ಲೆ 


| ಜಮೀನುಗಳಲ್ಲಿ ಎಷ್ಟು ಭಿ 


ಅವು ಯಾವುವು; ಅವುಗಳನ್ನು 
"ಯಾವ ರೀತಿ ವರ್ಗೀಕರಿಸಲಾಗಿದೆ; 
(ವಿವರವಾಗಿ ಮಾಹಿತಿ 


'' ಕೊಡುವುದು) 


1211 

: ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) 
22.09.2021 

: ಕಂದಾಯ ಸಚಿವರು 


ಉತ್ತರ 


ಕರ್ನಾಟಿಕ ಭೂ ಕಂದಾಯ ಕಾಯೆ, 1964 ರ ಕಲಂ 
2(8) ರಂತೆ 1 ಖುಷಿ ಭೂಮಿ 2 ತರಿಭೂಮಿ 3) 
ಬಾಗಾಯಿತು ಭೂಮಿ (॥ ಖುಷಿ ಬಾಗಾಯಿತು ಭೂಮಿ 
(i) ತರಿ ಬಾಗಾಯಿತು ಭೂಮಿ 4) ತೋಟಗಾರಿಕೆ ಭೂಮಿ 
ಎಂದು ವರ್ಗೀಕರಿಸಲಾಗಿದೆ. 


ಕುಮ್ಮಿ ಬಾಣೆ, ಜಮ್ಮ ಹಾಗೂ 
ಇತರ ಜಮೀನುಗಳು ರಾಜ್ಯದಲ್ಲಿ 
ಯಾವ ಜಿಲ್ಲೆಗಳಲ್ಲಿ ಬರುತ್ತವೆ; 
ಇವುಗಳ ವಿಚಾರದಲ್ಲಿ ಸರ್ಕಾರದ 
ಮುಂದಿರುವ, ಸವಾಲುಗಳೇನು; 
(ವಿವರವಾದ ಮಾಹಿತಿ 
ಕೊಡುವುದು) 


ಉಪಯೋಗದ 
ಹಕ್ಕನ್ನು ತಗ್ಗಿಸಿ ಯಾವ ಯಾವ 
ವಿಧದ ಜಮೀನುಗಳನ್ನು ಯಾವ 
ಯಾವ ಉದ್ದೇಶಗಳಿಗಾಗಿ 
ಮಂಜೂರು 
ಮಾಡಬಹುದಾಗಿರುತ್ತದೆ(ಬಿವರ 


ವಾದ ಮಾಹಿತಿ ಕೊಡುವುದು) 


| ಕರ್ನಾಟಿಕ ಭೂ ಕಂದಾಯ ಕಾಯ್ದೆ, 1964 ರ ಕಲಂ 79 ಈ 


ರಲ್ಲಿ ತಿಳಿಸಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಕುಮ್ಮಿ 
ಭೂಮಿಗಳು, ಬಾಣೆ ಭೂಮಿಗಳು ಮತ್ತು ಕಾಣೆ ಭೂಮಿಗಳು, 
ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಬೆಟ್ಟ ಭೂಮಿಗಳು ಮತ್ತು 


ಹಾಡಿ ಭೂಮಿಗಳು, ಮೈಸೂರು ಪ್ರದೇಶದಲ್ಲಿನ ಕಾನು ಮತ್ತು ' 


ಸೊಪ್ಪಿನ ಬೆಟ್ಟ ಭೂಮಿಗಳು, ಕೊಡಗಿನ ಜಮ್ಮಾ ಮತ್ತು 
ಬಾಣೆ ಭೂಮಿಗಳು, ಹೈದರಾಬಾದ್‌ ಪ್ರದೇಶದಲ್ಲಿನ 
ಮೋಟಸ್ನಲ್‌ ತರಿ ಭೂಮಿಗಳು ಬರುತ್ತದೆ. 


2021-22 ನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 
306 ರಲ್ಲಿ ಮೂಲ ಗೇಣಿದಾರರು, ಕುಮ್ಮಿ ಜಮೀನು, ಖಾನೇ, 


ಬಾನ ಡೀಮ್ಹ್‌ ಅರಣ್ಯ ಸಾಗುವಳಿದಾರರ ಸಮಸ್ಯೆಗಳ | 


ಕುರಿತು ಅಧ್ಯಯನ ನಡೆಸಿ ಪರಿಹಾರೋಪಾಯಗಳನ್ನು 
ಕಂಡುಕೊಳ್ಳಲು ಪ್ರತ್ಯೇಕ ಸಮಿತಿಯನ್ನು ರಚಿಸಲಾಗುವುದು 
ಎಂದು ಘೋಷಿಸಲಾಗಿರುತ್ತದೆ. 

ಅದರಂತೆ, 


ಪ್ರತ್ಯೇಕ ಸಮಿತಿಯನ್ನು 


-ಕ್ರಮವಹಿಸಲಾಗುತ್ತಿದೆ.. 


ಕರ್ನಾಟಕ ಭೂ ಕಂದಾಯ ಯಮಗಳು, 1966 ರ 


ನಿಯಮ 974) ರಡಿ: ಗೋಮಾಳ ಜಮೀನನ್ನು ಗೋಮಾಳ | 


ಶೀರ್ಷಿಕೆಯಿಂದ ತಗ್ಗಿಸಲು ಅವಕಾಶ ಕಲ್ಪಿಸಲಾಗಿದೆ ಹಾಗೂ 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿರದ೦ತಹ 


ಸಾರ್ವಜನಿಕ ರಸ್ತೆ, ಬೀದಿ, ಓಣಿ ಅಥವಾ ಹಾದಿ ಇವುಗಳನ್ನು | 


ಕರ್ನಾಟಿಕ ಭೂ ಕಂದಾಯ ಕಾಯ್ದೆ, 1964 ರ ಕಲಂ 68 ರಡಿ 


ಪ್ರಕ್ರಿಯೆ ನಡೆಸಿ ಸರ್ಕಾರಿ ಉದ್ದೇಶಗಳಿಗೆ ಮಂಜೂರು 
' ಮಾಡಬಹುದಾಗಿರುತ್ತದೆ. | 


2] 


ರಚಿಸಲು ! 


1} ಈ) 


ತುಮಕೂರು, ತುರುಖೆಣೆರೆ, ಗುಬ್ಬಿ 
ತಾಲ್ಲೂಕುಗಳಲ್ಲಿ ಸಾರ್ವಜನಿಕ 


ಉಪಯೋಗಕ್ಕೆ ಹಾಲಿ 
ಲಭ್ಯವಿರುವ ಗೋಮಾಳ ಹಾಗೂ" 
ಖರಾಬು ಜಮೀನು ಎಷ್ಟು; 
(ವಿವರವಾಗಿ ಸರ್ವೆ ನಂಬರ್‌ 


|ವಾರು ಮಾಹಿತಿ ಕೊಡುವುದು 


ತುಮಕೂರು ಜಿಲ್ಲಾ ವ್ಯಾಪ್ತಿಯ 


(2) 


ತುಮಕೂರು ಜಿಲ್ಲಾ ವ್ಯಾಪ್ತಿಯ ತುಮಕೂರು, 
ತುರುಖೇಕೆರೆ, ಗುಬ್ಬಿ ತಾಲ್ಲೂಕುಗಳಲ್ಲಿ ಸಾರ್ವಜನಿಕ 
ಉಪಯೋಗಕ್ಕೆ ಹಾಲಿ ಲಭ್ಯವಿರುವ ಗೋಮಾಳ ಹಾಗೂ 
ಖರಾಬು ಜಮೀನುಗಳ ವಿವರಗಳನ್ನು ಅನುಬಂ೦ಧ-1 
ರಲ್ಲಿ ಒದಗಿಸಲಾಗಿದೆ. 


ಸದರಿ ಇಲಾಖೆಯು ಕಳೆದ 2 


ವರ್ಷಗಳಿಂದ ಕಿಯೋನಿಕ್ಸ್‌ 
| ವಿಗಮದ ವತಿಯಿಂದ ಯಾವ 
ಯಾವ ' ಸೇವೆಗಳನ್ನು 
ಪಡೆಯಲಾಗಿರುತ್ತದೆ? 

(ವಿವರವಾದ ಮಾಹಿತಿ 


ಕೊಡುವುದು) 


ಆರ್‌ಡಿ 170 ಎಲ್‌ಜಿಕ್ಕ್ಯೂ 2021 


. ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ 
ಕಿಯೋನಿಕ್ಸ್‌ . ನಿಗಮದ ವತಿಯಿಂದ ಒಟ್ಟು 68 
ಕಂಪ್ಯೂಟಿರ್‌ _ ಆಪರೇಟರ್‌ಗಳ ಸೇಷಿಯನ್ನು 
ಪಡೆಯಲಾಗಿರುತ್ತದೆ. ವಿವರಗಳನ್ನು ಈ 
ಕೆಳಕಂಡಂತಿದೆ: K 

1. ಅಟಲ್‌.ಜನಸ್ನೇಹಿ ಅಪರೇಟಿರ್‌ಗಳು ನಾಡಕಛೇರಿಗಳಿಗೆ - 50 


'ತುಮಕೂರು 


2. ತಾಲ್ಲೂಕು ಕಛೇರಿಗಳಿಗೆ ಆರ್‌ಟಿಸಿ ಆಪರೇಟರ್‌ಗಳು -10 
3. ಸ್ಪಂದನ ಆಪರೇಟರ್‌ -' - 02 
4. ಆಧಾರ್‌ ಆಪರೇಟರ್‌ - 01 
5. ಎಐಂಪಿಎಲ್‌ಡಿಎಸ್‌ -03 
6. ಎಂಎಲ್‌ಎಡಿಎಸ್‌ | -01 
17. ವಾಹನ ಚಾಲಕರಹುದೆಗೆ 0 


ಸ 


4 Sa 


ಕಂದಾಯ ಸಚಿವರು. 


